ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 382 

ಸದಸ್ಯರ ಹೆಸರು : ಶ್ರೀ ರಘುನಾಥ್‌ ರಾವ್‌ ಮಲ್ಲಾಪೂರೆ 

ಉತ್ತರಿಸುವ ದಿನಾಂಕ : 15.12.2೦೦1 

ಉತ್ತರಿಸುವ ಸಚಿವರು : ಸಾರಿಗೆ ಹಾಗೂ ಪರಿಶಿಷ್ಠ ಪಂಗಡಗಳ ಕಲ್ಯಾಣ ಸಚಿವರು 


ಗೊಂಡ ಜಾತಿಯು ಪರಿಶಿಷ್ಠ ಪಂಗಡದ ಜಾತಿ 
ಪಟ್ಟಿಯಲ್ಲ ಸೇರ್ಪಡೆಗೊಂಡಿರುವುದರಿಂದ ಸದರಿಯವರಿಗೆ 
ಪರಿಶಿಷ್ಠ ಪಂಗಡದ ಜಾತಿ ಪ್ರಮಾಣ ಪತ್ರವನ್ನು 
ನೀಡಲಾಗುತ್ತಿದೆ. 


ವಿದ್ಯಾಭ್ಯಾಸದ ಸಮಯದಲ್ಲ ಪರಿಶಿಷ್ಠ ಪಂಗಡ 
ಪ್ರಮಾಣ ಪತ್ರ ನೀಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; (ಮಾಹಿತಿ 


ಜಲ್ಲಾ ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷತೆಯಲ್ಲ 
ಜಾತಿ/ಸಿಂಧುತ್ತ ಪ್ರಮಾಣ ಪತ್ರಗಳನ್ನು ಸರ್ಕಾರಿ 
ಉದ್ಯೋಗಕ್ಕೆ ಆಯ್ದೆಯಾದ ಅಭ್ಯರ್ಥಿಗಳಗೆ 
ನಿಯಮಾನುಸಾರ ವಿಚಾರಣೆ ನಡೆಸಿ ಜಾತಿ ಸಿಂಧುತ್ವ 
ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ. ಜಾತಿ ಪ್ರಮಾಣ 
ಪತ್ರಗಳ ಬಣ್ಮೆ ಸಂದೇಹವಿದ್ದಲ್ಲ ನಾಗರೀಕ ಹಕ್ಕು ಜಾರಿ 
ನಿರ್ದೇಶನಾಲಯದ ವತಿಯಂದ ಸೂಕ್ತ ತನಿಖೆ ನಡೆಸಿ 
ವರದಿ ಪಡೆದು ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡಲು 
ಸರ್ಕಾರದಿಂದ ಸುತ್ಲೋಲೆ ಮೂಲಕ ಸೂಚಿಸಲಾಗಿದೆ. 
ಸುಳ್ಳ ಜಾತಿ ಪ್ರಮಾಣ ಪತ್ರವನ್ನು ತಡೆಯುವ 
ಹಿನ್ನೆಲೆಯಲ್ಲ ಈ ಸೂಚನೆ ನೀಡಲಾಗಿರುತ್ತದೆ. 


ಸೇವೆಗೆ ಆಯ್ದೆಯಾದ ಸಯಡ ಪರಿಷ 
ಪಂಗಡದ ಸಿಂಧುತ್ವ ಪ್ರಮಾಣ ಪತ್ರ ನೀಡುವ 
ಸಮಯದಲ ಸೀಡದೇ ಅಧಿಕಾರಿಗಳು 
ಸಿ.ಆರ್‌.ಇ. ಸೇಲ್‌ಗೆ ಕಳುಹಿಸುತ್ತಿರುವುದರಿಂದ 
ಸರ್ಕಾರಿ ಉದ್ಯೋಗಕ್ಸಾಗಿ ಆಯ್ದೆಯಾದ 
ಅಭ್ಯರ್ಥಿಗಳಗೆ ತುಂಬಾ 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಷೆ ಬಂದಿದೆಯೇ; 


ತ್ರ ತುರ್ತಾಗಿ 
ನೀಡುವ ಹನ ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ಸಂಪೂರ್ಣ ಮಾಹಿತಿ 
ನೀಡುವುದು) 


ಸಕಇ ೭8೦ ಎಸ್‌ ಎಡಿ 2೦೦1 


(ಅ ಶ್ರೀರಾಮುಲು) R 
ಸಾರಿಗೆ ಹಾಗೂ ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


ಹ್‌ 


